ಕರ್ನಾಟಕ ವಿಧಾನ ಪರಿಷತ್ತು 
1 ಚುಕ್ಕಿ ಗುರುತ್ತಿಲ್ಲದ ಪ್ನೆ ಸಂಖ್ಯೆ 184 
2. ಮಾನ್ಯ ಸದಸ್ಯರ ಹೆಸರು ತ್ರೀ ಎಂಎ ಗೋಪಾಲಸ್ಥಾಮಿ (ಸ್ಥಳೀಯ 


ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯಿತರಾದವರು) 
@ A) 


3. ಉತ್ತರಿಸಚೇಕಾದ ದಿನಾಂಕ 


01/02/2021 


4 ಉತ್ತಕಸಾವವರು 


ಮಾನ್ಯ ಕಾರ್ಮಿಕ ಸಚಿವರು 


ಮೊತ್ತವೆಷ್ಟು ಈ ನಿಧಿಯನ್ನು ಯಾವ ಸಂಸ್ಥೆ 
ನಿರ್ವಹಣೆ ಮಾಡುತ್ತಿದೆ; (ವಿವರ ನೀಡುವುದು) 


ತ್ರ — - 

kd ಪಕ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಇಲ್ಲಿಯವರೆಗೆ ಕಾರ್ಮಿಕರ | ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ 
ವಂತಿಗೆಯಿಂದ ಸಂಗ್ರಹವಾಗಿರುವ ನಿಧಿಯ | ಕಲಾಣ ಮಂಡಳಿಯು ದಿನಾಂಕ: 18-01-2007 ರಂದು 


ಅಸ್ಥಿತ್ವಕ್ಕೆ ಬಂದಿದ್ದು, ಅಲ್ಲಿಂದ ಡಿಸೆಂಬರ್‌-2020 ರವರೆಗೆ 


ರೂ.39,68,47,651/- . ಗಳ ಮೊತ್ತವು ಕಾರ್ಮಿಕರ 
ನೋಂದಣಿ ಮತ್ತು ನವೀಕರಣದಿಂದ ವಂತಿಗೆಯ 
ರೂಪದಲ್ಲಿ ಸಂಗ್ರಹವಾಗಿರುತ್ತದೆ. ಈ ಮೊತ್ತವನ್ನು 


ಮಂಡಳಿಯೇ ನಿರ್ವಹಿಸುತ್ತಿದೆ. 


೮) ಈ ನಿಧಿಯಿಂದ ಕಾರ್ಮಿಕ ವರ್ಗಕ್ಕೆ | ಈ ನಿಧಿಯಿಂದ ಹಾಗೂ ಮಂಡಳಿಗೆ ಸೆಂಗ್ರಹವಾಗುವ'ಸೆಸ್‌ 
ಕಲ್ಲಿಸುತ್ತಿರುವ ಅಭಿವೃದ್ದಿ ಯೋಜನೆಗಳು | ಮೊತ್ತದಿಂದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಯಾವುವು; ಈ ಯೋಜನೆಗಳಿಗಾಗಿ | ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ 
| ಇಲ್ಲಿಯವರೆಗೆ ಖರ್ಚಾಗಿರುವ ಮೊತ್ತವೆಷ್ಟು; ನೋಂದಾಯಿತರಾಗಿರುವ ಕಾರ್ಮಿಕರಿಗೆ 19 ವಿವಿಧ 
(ಸಂಪೂರ್ಣ ವಿವರ ನೀಡುವುದು) ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು, ವಿವರಗಳನ್ನು 

ಅನುಬಂಧ-1 ರಲ್ಲಿ ನೀಡಿದೆ. ಸದರಿ ಯೋಜನೆಗಳಿಗಾಗಿ 
ರೂ.769.19 ಕೋಟಿಯಷ್ಟು ಮೊತ್ತವನ್ನು ಖರ್ಚು 


ಮಾಡಿದ್ದು, ವಿವರವನ್ನು ಅನುಬಂಧ-2 ರಲ್ಲಿ ನೀಡಿದೆ. 


ಇ) 


'| ಕಾರ್ಮಿಕರಿಗೆ 


ಈ ಯೋಜನೆಗಳಲ್ಲಿ ಸಾಕಷ್ಟು 
ದುರುಪಯೋಗಗಳು ಆಗುತ್ತಿದ್ದು ಸೌಲಭ್ಯಗಳು 
ಸಕಾಲದಲ್ಲಿ ತಲುಪುತ್ತಿಲ್ಲವೆಂಬ 
ವಿಷಯವು ಸರ್ಕಾರದ ಗಮನಕ್ಕೆ ಬಂದಿದೆಯೆ; 
ಬಂದಿದ್ದಲ್ಲಿ ಈ ಸಂಬಂಧ ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು? 


ಈ ಯೋಜನೆಗಳಲ್ಲಿ ಸಾಕಷ್ಟು ದುರುಪಯೋಗಗಳು 
ಆಗುತ್ತಿದ್ದು, ಸೌಲಭ್ಯಗಳು ಕಾರ್ಮಿಕರಿಗೆ ಸಕಾಲದಲ್ಲಿ 
ತಲುಪುತ್ತಿಲ್ಲವೆಂ ಬ ವಿಷಯವು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ಅದಕ್ಕಾಗಿ ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 

* ಆನ್‌ಲೈನ್‌ ಮೂಲಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರನ್ನು ನೋಂದಾಯಿಸುವ ಹಾಗು 


' ಸೌಲಭ್ಯಗಳನ್ನು ಪಡೆಯುವ ಪ್ರಕ್ರಿಯೆ ಜಾರಿಯಲ್ಲಿದ್ದು, 
ಪ್ರಸ್ತುತ ಇದನ್ನು ಕಾರ್ಮಿಕ ನಿರೀಕ್ಷಕರುಗಳ ಕಛೇರಿಗಳು / 
ಸೇವಾ ಸಿಂಧು ಕೇಂದ್ರಗಳು (Common Service 
Centre - CSC) ಸ್ಪತಃ ಕಾರ್ಮಿಕರೇ 
ನೋಂದಾಯಿಸಿಕೊಳ್ಳಲು ಹಾಗು ಸೌಲಭ್ಯಗಳಿಗಾಗಿ ಅರ್ಜಿ 
ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 


* "ಮಂಡಳಿಯ ಫಲಾನುಭವಿಗಳ ನೋಂದಣಿ, ನವೀಕರಣ 


ಮತ್ತು ಸೌಲಭ್ಯಗಳನ್ನು ಪಡೆಯಲು ತಂತ್ರಾಂಶದ 
ಮೂಲಕ ಅಜ್ಜಿ" ಸಲ್ಲಿಸುವ ಸಂದರ್ಭದಲ್ಲಿ ಆಧಾರ್‌ 
ಲಿಂಕ್‌ ಮಾಡಲಾಗಿದ್ದು ಈ ಮೂಲಕ 
ದುರುಪಯೋಗವಾಗುವುದನ್ನು ತಡೆಯಲಾಗಿರುತ್ತದೆ. 

ಮಂಡಳಿಯ ಫಲಾನುಭವಿಗಳ ನೋಂದಣಿ, ನವೀಕರಣ 
ಮತ್ತು ಸೌಲಭ್ಯಗಳ ವಿತರಣೆಯನ್ನು ಸಕಾಲ ಯೋಜನಾ 
ವ್ಯಾಪಿಗೆ ತಂದು ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಲು 


ಕ್ರಮತ್ಯೈಗೊಳ್ಳಲಾಗಿರುತ್ತದೆ. 


ಮಂಡಳಿಯ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರನ್ನು ಗುರುತಿಸಿ ನೋಂದಣಿ ಮಾಡಿಸಲು, 
ಕಾನೂನು ಅರಿವು ಮೂಡಿಸಲು ಹಾಗು ಮಂಡಳಿಯ 
ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ 
ಸದುದ್ದೇಶದಿಂದ ಸಾಕಷ್ಟು ಪ್ರಚಾರವನ್ನು ಮಾಡಿ. ಅನರ್ಹ 
ಕಾರ್ಮಿಕರು '" ನೋಂದಣಿಯಾಗಿ ಸೌಲಭ್ಯವನ್ನು 
ಪಡೆದುಕೊಂಡಿದ್ದು ಕಂಡು ಬಂದಲ್ಲಿ ಕಾನೂನು ರೀತ್ಯ 


ಕಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆಯನ್ನು 


ನೀಡಲಾಗಿರುತ್ತದೆ. 
ನೋಂದಣಿ ಮತ್ತು ಸೌಲಭ್ಯದ ಅರ್ಜಿಗಳ ಹೆಚ್ಚು ಬಾಕಿ 
A ನ ಜಾ ಎಪಿ ಹ 


UU UU ಅಲಲ ಕಾಲಕಾಲಕ್ಕಿ WAU 
ಮಂಡಳಿಯಿಂದ ಅಧಿಕಾರಿಗಳ ತಂಡ ರಚನೆ ಮಾಡಿ 


ವಿಲೇವಾರಿಗಾಗಿ ಕಳುಹಿಸಲಾಗಿರುತ್ತದೆ. 
ನೋಂದಣಿ ಮತ್ತು ಸೌಲಭ್ಯದ ಅರ್ಜಿಗಳ ಹೆಚ್ಚು ಬಾಕಿ 


-ಇರುವ- ಕಛೇರಿಗಳ ಪ್ರಗತಿ: ಪರಿಶೀಲನೆ ಬಗ್ಗೆ-ವಿಡಿಯೋ-|- 


ಕಾನ್ಸ್‌ರೆನ್ಸ್‌ ಸಭೆಗಳನ್ನು ನಡೆಸುವ ಮೂಲಕ ಅಗತ್ಯ 
ಮಾರ್ಗದರ್ಶನಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ 
ನೀಡಲಾಗುತ್ತಿರುತ್ತದೆ. ; Wk 
ಹೆಚ್ಚು ಅರ್ಜಿಗಳು ಸ್ಪೀಕೃತಗೊಳ್ಳುವ ಕಛೇರಿಗಳಿಗೆ 
ಹೆಚ್ಚುವರಿ ಮಾನವ ಸಂಪನ್ಮೂಲವನ್ನು ಮಂಡಳಿಯಿಂದ 
ಒದಗಿಸಿ ಶೀಘ್ರದಲ್ಲಿ ಅರ್ಜಿಗಳ ನಾರಾ 
ಕಮಕೈೆಗೊಳ್ಳಲಾಗಿರುತ್ತದೆ. 


ಕಾಐ 25 ಎಲ್‌ಇಟಿ 2021 


NS 
Nn 


(ಅರೆಚ್ಛೆಲ್‌ ಶಿಪರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


ಅನುಬಂಧ-1 


ಕನಾಟಕ ಕಟಡ ಮತು ಇತರೆ 8 ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳ ವತಿಯಿಂದ ಫಲಾನುಭವಿಗಳಗೆ 
ಹಿಗುವ ಸೌಲಭ್ಯಗಳು 


. ಪಿಂಚಣಿ ಸೌಲಭ್ಯ: 'ಮೂರು ವರ್ಷ ಸದಸ್ಯತ್ವದೊಂದಿಗೆ 6೦ ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ರೂ.ಎ \೦೦೦/- 

2. 'ಕುಟುಂಬ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ10೦೦/- " 

3. ದುರ್ಬಲತೆ ಪಿಂಚಣಿ: ನೋಂದಾಯಿತ ಫಲಾನುಭವಿಯು ಖಾಂಲುಲೆಗಳಂದ ಅಥವಾ ಕಟ್ಟಡ ಕಾಮಗಾರಿಗಳ 
ಅಪಘಾತದಿಂದ ಶಾಶ್ವತ/ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.ವ,೦೦೦/- ಪಿಂಚಣಿ ಹಾಗೂ 
ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.೭,೦೦,೦೦೦/- ದವರೆಗೆ ಅನುಗ್ರಹ ರಾಕಿ ಸಹಾಯಧನ. 

. ಕನ್ನಡಕ, ಶ್ರವಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಆ ಕುರ್ಜಿ ಮರುಪಾವತಿ ಸೌಲಭ್ಯ. 

. ಟ್ರೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಶ್ರಮ ಸಾಮರ್ಥ್ಯ) : ರೂ.30,೦೦೦/- ವರೆಗೆ 

ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಯುತ ಫಲಾನುಭವಿಯ ಅವಲಂಭತರಿಣೆ 

ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಛಾಗ್ಯ): ರೂ.೭2,೦೦,೦೦೦/- ದವರೆಗೆ ಮುಂಗಡ ಸೌಲಭ್ಯ 

- ಹೆರಿಗೆ ಸೌಲಭ್ಯ (ತಾಯಿ ಲಕ್ಷೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಗೆ ಹೆಣ್ಣು 
ಮಗುವಿನ ಜನನಕ್ಕೆ ರೂ. 30,೦೦೦/- ಮತ್ತು ಗಂಡು ಮಗುವಿನ ಜನನಕ್ಕೆ ರೂ.2೦,೦೦೦/- 

೨. ಶಿಶು ಪಾಲನಾ ಸೌಲಭ್ಯ: 

1೦. ಅಂತ್ಯಕ್ರಿಯೆ ವೆಚ್ಚೆ : ರೂ.4,೦೦೦/- ಹಾಗೂ ಅನುಗ್ರಹ ರಾಶಿ ರೂ.5೦,೦೦೦/-ಸಹಾಯಧನ 

1. ಶೈಕ್ಷಣಿಕ ಸಹಾಯಧನ (ಕಲಕೆ ಭಾಗ್ಯ): ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಫ್ಯಾಸಕ್ಸಾಗಿ: 


CR CN 


ಕ್ರ.ಸಂ ತರಗತಿ (ಉತ್ತೀರ್ಣಕ್ಕೆ) ಜಾರ್ಜ La 
1] ಸರ್ನರ —್‌ ಈರರರ 4.ರರ೦ 
11.| 1 ರಿಂದ 4ನೇ ತರಗತಿ 3,000 4,೦೦೦ 
In.| 5 ರಂದ 8ನೇ ತರಗತಿ 5,0೦೦ 6,000೦ 
ivV.| ೨ ಹಾಗೊ 10ನೇ ತರಗತಿ ' 10,000 1,000 
v.| ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿ.ಯು.ಸಿ 10,000೦ 14,000 
vL| ಪಟಐ 12,0೦೦ 15,೦೦೦ 
vIl.| ಪದವಿ ಪ್ರತಿ ವರ್ಷಕ್ಕೆ " 15,0೦೦ 2೦,೦೦೦ 
vill | ಸ್ನಾತಕೋತ್ತರ ಪದವಿ ಸೇರ್ಪಡೆಗೆ 20,0೦೦ 20,೦೦೦ 
ಮತ್ತು ಪ್ರತಿ ವಷ್ಷಕ್ಷೆ : 20,0೦೦ | 25,೦೦೦ 
1X. ಇಂಜನಿಯೆರಿಂಗ್‌ ಕೋರ್ಸ್‌ ಜಇ/ ಬ.ಟೆಕ್‌ ಸೇರ್ಪಡೆಗೆ 25,೦೦೦ ೭5,೦೦೦ 
ಮೆತ್ತು ಪ್ರತ ವರ್ಷಕ್ಕೆ 25,೦00೦ 30,೦೦೦ 
x. ವೈದ್ಯಕೀಯೆ ಕೋರ್ಸ್‌ಗೆ ಸೇರ್ಪಡೆಗೆ 30,000 {30,000 
ಮತ್ತು ಪ್ರತಿ ವರ್ಷಕ್ಕೆ - 40,000 5೦,೦೦೦ 
x1| ಡಿಪ್ಲೋಮಾ | 15,೦೦೦ 20,೦೦೦ 
XxIL/ ಎ೦ಟಕ್‌ / ಎಂ.ಇ - } 30,00೦ G5,೦೦೦ 
xlll.| ಎಂ.ಡಿ (ವೈದ್ಯಕೀಯ) 45,೦೦೦ 55,೦೦೦ 
X1V.| ಪಿಹೆಚ್‌ಡಿ (ಪ್ರತಿ ವರ್ಷಕ್ಷೆ) ಗರಿಷ್ಠ ೦3 ವರ್ಷ 25,೦೦೦ 30,000 


'2. ವೈದ್ಯಕೀಯ ಸಹಾಯಧನ (ಕಾರ್ಮಿಕ: ಆರೋಗ್ಯ ಭಾಗ್ಯ): ನೋಂದಾಯತ ಫಲಾನುಭವಿ ಹಾಗೂ ಅವರ 
ಅವಲಂಭತರಿಗೆ ರೂ.30೦೦/- ರಿಂದ ರೂ.10,೦೦೦/-ವರೆಗೆ 

1. ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲ ರೂ.5,೦೦,೦೦೦/-, ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲ 
ರೂ.2,೦೦,೦೦೦/- ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಣ್ಲ ರೂ.1,೦೦,೦೦೦/- 

14. ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ): ಹೃದ್ರೋಗ, ಕಿಡ್ಡಿ ಜೋಡಣೆ, ಕ್ಯಾನ್ಸರ್‌ 
ಶಸ್ತಚಕಿತ್ತೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಪಾರ್ಫ್ಯವಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಪ ಶಸ್ತಚಿಕಿತ್ಸೆ, ಅಸ್ತಮ ಚಕಿತ್ರೆ, 
ಗರ್ಭಪಾತ ಪ್ರಕರಣಗಳು. ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ ಮೂತ್ರ ಪಿಂಡದಲ್ಲನ ಕಲ್ಲು 
ತೆಗೆಯುವ ಚಿಕಿತ್ಸೆ ಮೆದುಳನ ರಕ್ತಸ್ರಾವದ ಚಿಕಿತ್ಸೆ, ಅಲ್ಲರ್‌ ಚಿಕಿತ್ಸೆ ಡಯಾಅಸಿಸ್‌ ಚಿಕಿತ್ಲೆ, ಕಿಡ್ಡಿ ಶಸ್ತಚಿಕಿತೆ, 
ಇ.ಎನ್‌.ಟ. ಚಿಕಿತ್ಸೆ ಮತ್ತು ಶಸ್ತಚಿಕಿತ್ಸೆ, ನರರೋಗ ಶಸ್ತ್ರಚಿಕಿತ್ಸೆ, ವ್ಯಾಸ್ಟ್ಯೂಲರ್‌ ಶಸ್ತ್ರಚಿಕಿತ್ಸೆ, ಅನ್ಮನಾಳದ ಚಕಿತೆ 
ಮತ್ತು ಪಸ್ತಚಿಕಿತ್ಸೆ ಕರುಅನ ಶಸ್ತಚಿಕಿತ್ಸೆ, ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು ಶಸ್ತಚಕತ್ತೆ. ಹನೀಯ ಶಸ್ತಚಿಕಿತ್ಠೆ. 
ಅಪೆಂಡಿಕ್ಸ್‌ ಶಸ್ತಚಿಕತ್ಸೆ ಮೂಳೆ ಮುರಿತ/ಡಿಸ್‌ಲೊಕೇಶನ್‌ ಚಿತೆ. ಇತರೆ ಔಧ್ಯೋಗಿಕ ಖಾಯಲೆಗಳ 
ಚಿಕಿತ್ಸೆಗಳಗೆ ರೂ.೦,೦೦,೦೦೦/-ವರೆಗೆ 

15. ಮದುವೆ ಸಹಾಯಧನ (ಗೃಹ ಲಕ್ಷೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ ತಲಾ 
ರೊ.50,00೦೦/- 

16. LPG ಸಂಪಕ ಸೌಲಭ್ಯ (ಕಾರ್ಮಿಕ ಅನಿಲ ಭಾಗ್ಯ): ಅನಿಲ ಸಪಂಪಕ೯ದೊಂದಿಗೆ ಎರಡು ಬರ್ನರ್‌ ಸ್ಟೌವ್‌ 

17. ಅಎಂಟಸಿ ಐಸ್‌ ಪಾಸ್‌ ಸೌಲಭ್ಯ; ಬೆಂಗಳೂರು ಮಹಾನಗರ ಪಾಆಕೆ ವ್ಯಾಪ್ತಿಯಣ್ಣ ಕೆಲಸ ಮಾಡುತ್ತಿರುವಂತ'ಹ 
1 ವಾಸಸ್ಥಳದಿಂದ. ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯುತ ಕಟ್ಟಡ ಕಾರ್ಮಿಕರಿಗೆ 

18. ಕೆಎಸ್‌ಆರ್‌ಟಸಿ ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಲಯುತ 
ಕಾರ್ಮಿಕರ ಇಲ್ಬರು ಮಕ್ಕಳಗೆ ( ಈ ಯೋಜನೆಯನ್ನು ಜಾರಿಗೊಳಸಲಾಗುತ್ತಿದೆ) 

19.೦ ಮಗು ಸಹಾಯ ಹಸ್ತ: ಮುಹಿಣಾ ಫಲಾನುಭವಿಯು ಮಗುಖಿಗೆ ನ್ಯ ಸೀಡಿದ ಸಂದರ್ಭದಣ್ಣ ಆನೆಯ 
ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮೆಗುವಿಣೆ ಮೂರು ವರ್ಷಗಳು ತುಂಬುವವರೆಗೆ 
ವಾರ್ಷಿಕ ರೂ.6,0೦೦/- ಗಳ ಸಹಾಯಧನ. 


ಅನುಬಂಧ-2 


3087 ರರದ ಡಾಬರ್‌ ರವಕಗ ಸಲ್ಯಾಣ ಮತ್ತ ಸಾಮಾಜಿಕ ಧದೆಕಾ ಸೌಲಭ್ಯಗಳಡಿಯಲ್ಲಿ ನತಕಸರಾದ ವರ್ಷವಾರು ಸಾಧನೆಯ ವಿವರ 


2013-14 ರಿಂದ 2017-18 - 
ಸೌಲಭ್ಯಗಳ 2807-08 ರಿಂದ ರವರೆಗೆ 2018-19 2019-20 2020-21 ಒಟ್ಟು 
ಏವರ 2012-13 ರವರೆಗೆ 
- 
ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ ಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ 
ತೇಣಿಕ - | T J 
ಧನಸಹಾಯ 10,896 | 27,679,600 | 227,489 | 1,038,126,292 | 95,637 533,279,365 | 125,403 724,788,917 | 72,799 517,782,650 | 532,224 | 2,841,656,824 
ಮದುವೆ T 
ಧನಸಹಾಯ 2,126 | 15,160,000 | 23,514 | -1,161,415,000 | ‘ 11,380 475,875,000 | 10,966 453,596,000 | 10,759 271,565,000 | 58,745 | 2,377,611,000 
ಅಂತ್ಯ {- 
ಸಂಸ್ಕಾರಕ 1,376 | 20,921,000 6,368 328,454,619 2,208 117,282,000 3,674 198,641,000 2,030 109,858,000 | 15,656 715,156,619 
ಫಷಾಪ - —] : 
ವೈದ್ಯಕೀಯ 233 | 8,104,269 2,272 63,982,540 530 12,829,473 778 22,668,307 724 26,306,272 4,537 133,890,861 
ಅಪಘಾತ 
ಪರಿಹಾರ 195 | 14,777,740 185 25,574,260 58 13,781,000 116 31,957,000 106 16,634,000 660 102,724,000 
ಹೆರಿಗೆ ~ 
ಧನಸಹಾಯ 365 | 2,192,000 1,677 24,721,500 552 9,160,000 572 11,930,174 52 1,055,000 3218| 49,058,674 
ವೃದ್ಧಾ 
ವಜ" . 779 742,150 268 565,048 192 5,592,698 95 2,019,557 189 2,461,973 1,523 11,382,026 
ಚ 
ಉಪಕರಣ T 
ಖರೀದಿಗೆ 3 14,890 17 85,000 0 [ 0 0 0 0 20 99,890 
ಸಾಲ N 
ಪಿಂಚಣೆ 
ಸೌಲಭ್ಯ 0 0 759 9,131,000 520 12,052,000 627 23,026,000 682 17,508,000 2,588 61,717,000 
ದುರ್ಬಲತೆ | 
ಪಿಂಚಣಿ 0 0 11 1,608,000 7 1,214,000 i8 2,999,000 22 1,192,000 58 | 7,013,000 
ಕುಟುಂಬ - 
ಪಿಂಚಣಿ 0 0 0 0 0 0 0 0 6 7,000 6 7,000 
ಅನಿಲ ಭಾಗ್ಯ 0} 0 0 20,000,000 4,055 0 0 0 0 0 4,055 20,000,000 
ತಮ | I ! 
ಸಾಮರ್ಥ್ಯ 0 0 1,854 83,995,481 3,157 56,972,953 623 90,170,239 0 0 5,634 231,138,673: 
ಬಿಎಂಟಿಸಿ - Bi 
ಬಸ್‌ ಪಾಸ್‌ 0 0 0 52,479,000 1,602 0 2,996 594,300 | 34,449 258,384,000 | 39,047 311,457,300 
ವಸತಿ ಸೌಲಭ್ಯ 0 0 [ 0 0 0 5,129 160,000,000 0 0 5,129 160,000,000: 
ಶಿಶು ಪಾಲನಾ - - N 
ಕೇಂದಗಳು 0 0 0 0 0 0 501 3,000,000 218 5,163,296 719 8,763,296 
ತಾಯಿ ಮಗು I 
ಸಹಾಯ ಹಸ್ತ 0 0 0 0 0 0 [0 0 14 84,000 14 84,000 
— 
ಒಟ್ಟು 15,973 | 89,592,249 | 264,414 | 2,810,137,740 | 119,898 | 1,238,038,489 | 151,498 | 2,325,390,494 | 122,050 1,228,601,191 | 673,833 | 7,691,760,163 


